ಸಂಸ್ಕೃತ ಗ್ರಂಥಗಳಲ್ಲಿ ಕೋಟಿಗಳ ವರ್ಣನೆ 


ಪ್ರಾಚೀನ ರಾಜನೀತಿಜ್ಞ ರಿಂದ ನಮೂದಿಸಲ್ಪಟ್ಟ 
ರುವ ರಾಜ್ಯದ ಏಳು ಮೂಲ ಅಂಶಗಳು ಅಥವಾ 
ಸಪ್ತಾಂಗಗಳು. ಯಾವುವೆಂದರೆ ಸ್ನಾಮಿ (ಪ್ರಭು), 
ಅಮಾತ್ಯ (ಮಂತ್ರಿ), ರಾಷ್ಟ್ರ (ಸಂಸ್ಥಾನ), ದುರ್ಗ 
(ಕೋಟಿ), ಕೋಶ (ಖಜಾನೆ), ದಂಡ (ಸೈನ್ಯ) ಮತ್ತು 
ಮಿತ್ರರಾಜ್ಯ.! ಸಂಸ್ಥಾ ನವನ್ನು ಸ್ಥಾ ಪಿಸಲು ನಮೂದಿಸ 
ಲ್ವಟ್ಟಿರುವ ಈ ಸಪ್ತ ಮೂಲತತ್ವಗಳಲ್ಲಿ "ದುರ್ಗ' 
(ಕೋಟಿಗಳು, ಕೋಟಿಗಳಿಂದ ಆವೃತ್ತವಾದ ನಗರ 
ಕೋಟಿಗಳಿಂದ ಭದ್ರಸಡಿಸುವಿಕೆ) ಬಹುಮುಖ್ಯವೆಂದು 
ಪರಿಗಣಿಸಲಾಗಿದೆ. ಏಕೆಂದರೆ ಅಪು ರಾಷ್ಟ್ರೀಯ ರಕ್ಷಣಾ 
ವ್ಯವಸ್ಥ ಯಲ್ಲಿ ಮುಖ್ಯವಾದ ಸಂಬಂಧವನ್ನು ಸ್ಥಾ ನಿಸು 
ತ್ತವೆ. 


ಕೋಟಿ ಅಥವಾ ರಕ್ಷಾವರಣ ಇದನ್ನು ಸಂಸ್ಕೃತ 
ದಲ್ಲಿ "ದುರ್ಗ' ಮತ್ತು ಇಂಗ್ಲೀಷಿನಲ್ಲಿ "ಫೋರ್ಟ್‌' ಎಂದು 
ಹೇಳುತ್ತಾರೆ. ಸೈನಿಕರುಗಳಿಂದ ಆವರಿಸಲ್ಪಟ್ಟ ರಕ್ಷಿತವಾದ 
ದೊಡ್ಡ ಸ್ಥಳ ಮತ್ತು ಸಾಮಾನ್ಯವಾಗಿ ಗೋಡೆಗಳು, 
ಕಂದಕಗಳು ಮತ್ತು ರಕ್ಷಣಾರ್ಥ ಕಾರ್ಯಗಳಿಂದ 
ಆವರಿಸಲ್ಪಟ್ಟ ರಕ್ಷಿತವಾದ ಹಿರಿದಾದ ಸ್ಥಳ ರಕ್ಷಿಸಲ್ಪಟ್ಟ 
ರುವ ಸ್ಥ ಳ್ಮ ಕೆಲವೊಮ್ಮೆ ಆಕ್ರಮಣವನ್ನು ಎದುರಿಸಲು 
ಜೀಕಾಗುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ರಕ್ಷಣಾ 


ಫೆ 
ಡಾ|| ರಾಧಾಕೃಷ್ಣಮೂರ್ತಿ 


ಸಾಧನಗಳಿಂದ ಮತ್ತು ರಕ್ಷಣಾಕಾರ್ಯಗಳಲ್ಲಿ ತೊಡಗಿ 
ರುವ ಸಿಪಾಯಿಗಳಿಂದ ಸುತ್ತುವರಿಯಲ್ಪಟ್ಟ ಸಟ್ಟಣ 
ವೆಂದು ಭಾವಿಸುತ್ತಾರೆ. ಸಂಸ್ಕೃತದಲ್ಲಿ ಇದನ್ನು ದುರ್ಗ 
ಎಂದು ಕರೆಯುತ್ತಾರೆ. ಶತ್ರುಗಳಿಗೆ ಅಗಮ್ಯವಾದ 
ಹೊಂದಲಾಗದ ಮತ್ತು ದುರ್ಗಮವಾದ ಗೋಡೆಗಳಿಂದ 
ಕೋಟಿ ಕಟ್ಟಲ್ಪಟ್ಟಿರುತ್ತದೆ. ಪ್ರತಿಯೊಂದು ಕೋಟಿಯೂ 
ದುರ್ಗಾಧ್ಯಕ್ಷ ಅಥವಾ ದುರ್ಗಪಾಲಕ ಎಂಬ ಅಧಿಕಾರಿಯ 
ಅಧೀನದಲ್ಲಿರುತ್ತದೆ. ಸೈನಿಕ ಸಂಸ್ಥೆಯವರು ಈ ಅಧಿಕಾರಿ 
ಯನ್ನು ನೇಮಿಸಬಲ್ಲರು. ಈ ಅಧಿಕಾರಿ ಸೈನಿಕ ರಕ್ಷಣಾ 
ಕಾರ್ಯಗಳ ಕಲೆ ಅಥವಾ ವಿಜ್ಞಾನದಲ್ಲಿ ಅತಿ ಚಾಣಾಕ್ಷ 
(ದಕ್ಷ)ನಿರುತ್ತಾನೆ. 


ರಾಜಕೀಯ ವಿಜ್ಞಾನ ಅಥವಾ ರಾಜನೀತಿ ಗ್ರಂಥ 
ಗಳಾದ ಕೌಟಲ್ಯನ ಅರ್ಥಶಾಸ್ತ್ರ, ಶುಕ್ರ ನೀತಿ, ಕಾಮಂದಕ 
ನೀತಿಸಾರ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಕೋಟಿ 
ಗಳನ್ನು ಕಟ್ಟಲು ಅಥವಾ ನಗರಗಳನ್ನು ಭದ್ರಗೊಳಿಸಲು 
ಒತ್ತು ಕೊಟ್ಟಿ ದ್ವಾರೆ.ರಾಜನು ತನ್ನ ರಾಣಿಯ, ತನ್ನ ಜನರ 
ಮತ್ತು ಸಂಪತ್ತಿನ ರಕ್ಷಣೆಗಾಗಿ ಭದ್ರವಾದ ಗೋಡೆ 
ಮತ್ತು ಬಾಗಿಲುಗಳುಳ್ಳ ಕೋಟಿಯನ್ನು ಅವಶ್ಯಕವಾಗಿ 
ಕಟ್ಟಲೇಬೇಕೆಂದು ರಾಜನೀತಿ ಪ್ರಕಾಶದಲ್ಲಿ ಬೃಹಸ್ಸತಿಯ 
ವಚನ ಉಲ್ಲೇಖಿಸುತ್ತದೆ.2 ಇದೇ ವಿಷಯವಾಗಿ 


1 ಸ್ವಾಮ್ಯಮಾನ್ಮೋ ಪುರಂ ರಾಷ್ಟ್ರಂ ಕೋಶ ದಂಡೌ ಸಹೃತ್‌ ತಥಾ | ಸಪ್ತ ಪ್ರಕೃತಯೋ ಹೆಕ್ಕಿತಾಃ ಸಪ್ತಾಂಗಂ ರಾಜ್ಯ 
ಮುಚ್ಯತೆ | ಮನುಸ್ಮೃತಿ IX 3೯೪ ಮತ್ತು ವಿಷ್ಣುಧರ್ಮೊೋತ್ತರ ಪುರಾಣ, 111 ೩ ಕಾಮಂದಕ ವೀತಿ.1-೧೬, 


ಅರ್ಥಶಾಸ್ತ್ರ | ೧ ಇತ್ಯಾದಿ 


2 ಅತ್ಮದಾರಾರ್ಥ ಲೋಕಾನಾಂ ಸಂಚಿತಾನಾಂ ತು ಗುಪ್ತಯೆ | ನೃಪತಿಃ ಕಾರಯೇದ್ದುರ್ಗಂ ಪ್ರಕಾರದ್ವಾರ ಸಂಯುತಮ್‌॥ 


— ರಾಜನೀತಿ ಪ್ರಕಾಶ-- ೧. ೨೦೨ ವಾರಣಾಸಿ ೧೯೧೬ 


ಇತಿಹಾಸ ದರ್ಶನ 


೧೫೭ 


ಕೌಟಲ್ಯನೂ ತನ್ನ ಅರ್ಥಶಾಸ್ತ್ರದಲ್ಲಿ ಸವಿಸ್ತಾರವಾಗಿ 
ಬರೆದಿದ್ದಾನೆ. ಮತ್ತು ರಾಜನು ತೆಪ್ಟ ರಾಜ್ಯದ ಎಲ್ಲೆಯ 
ನಾಲ್ಕು ದಿಕ್ಕುಗಳಲ್ಲೂ ಶತ್ರುಗಳನ್ನು ತಡೆಗಟ್ಟಲು ಸೂಕ್ತ 
ವಾದ ಕೋಟಿಗಳನ್ನು ಕಟ್ಟ ಬೇಕೆಂದು ತಿಳಿಸಿದ್ದಾ ಷೆ. 
ಒಬ್ಬ ಬಿಲ್ಲುಗಾರ ಕೋಟಿಯ ಗೋಡೆಯ ಮರೆ (ರಕ್ಷಣೆ) 
ಯಲ್ಲಿ ನೂರಾರು ಶತ್ರುಗಳೊಂದಿಗೆ ಹೋರಾಡಬಹುದು 
ಮತ್ತು ನೂರಾರು ಬಿಲ್ಲಾರರು ಹೆತ್ತು ಸಾವಿರ ಶತ್ರು 
ಗಳೊಂದಿಗೆ ಹೋರಾಡಬಹುದು ಎಂದು ಹೇಳುತ್ತಾ 
ಮನು ಕೋಟಿಗಳನ್ನು ಕಟ್ಟುವುದನ್ನು ಸಮರ್ಥಿಸಿದ್ದಾನೆ". 
ಯುದ್ಧದಲ್ಲಿ ಸಾವಿರಾರು ಆನೆಗಳಿಂದ ಮತ್ತು ಲಕ್ಷಾಂತರ 
ಕುದುರೆಗಳಿಂದ ನಿರ್ವಹಿಸಲಾಗದ ಕಾರ್ಯವನ್ನು ಒಬ್ಬ 
ರಾಜ ಕೋಟಿಯ ಸಹಾಯದಿಂದ ಆಶ್ಚರ್ಯಕರವಾಗಿ 
ನಿರ್ವಹಿಸಬಲ್ಲನು ಎಂದು ಪಂಚತಂತ್ರದಲ್ಲಿ ದೃಢವಾಗಿ 
ಹೇಳಲ್ಪಟ್ಟ ಜೆ.5 ಕೋಟಿ ಇಲ್ಲದ ರಾಜನನ್ನು ವಿಷರಹಿತ 
ವಾದ ಹಾವಿನಂತೆ ಅಥವಾ ಮದ ರಹಿತವಾದ ಆನೆಯಂತೆ 
ಸುಲಭವಾಗಿ ಸ್ವಾಧೀನ ಪಡಿಸಿಕೊಳ್ಳಬಹುದು ಎಂದು 
ಶಿವತತ್ವರತ್ನಾಕರದೆ ಬಸವರಾಜ ಹೇಳುತ್ತಾನೆ." ಇದೇ 
ರೀತಿಯ ಹೇಳಿಕೆಗಳು ಸಂಸ್ಕೃತದ ಅನ್ಯ ಗ್ರಂಥಗಳಲ್ಲಿಯೂ 
ದೊರೆಯುತ್ತವೆ. 


ಕರ್ನಾಟಕದಲ್ಲಿ ವಿವಿಧ ರಾಜ ವಂಶಗಳ ಸಂಘಟನೆ 
ಯಲ್ಲಿ ಕೋಟಿಗಳು ಅತಿ ಮುಖ್ಯವಾದ ಪಾತ್ರಗಳನ್ನು 
ವಹಿಸಿವೆ. ಅನೇಕ ಶ್ರೇಷ್ಠ ರಾಜವಂಶಗಳ ಉತ್ಕಾನ 
ಮತ್ತು ಪತನಗಳಿಗೆ ಮುಖ್ಯ ಕಾರಣ ಕೋಟಿಗಳನ್ನು 
ಸ್ವಾಧೀನಪಡಿಸಿಕೊಳ್ಳು ವಿಕೆ. ಕರ್ನಾಟಿಕದಲ್ಲಿ ಅನೇಕ 
ರಾಜವಂಶಸ್ಥರು ಸಮಯ-ಸಮಯಕ್ಕೆ ತಕ್ಕಂತೆ ಬೆಟ್ಟದ 
ಮೇಲೆ, ಭೂಮಿಯ (ನೆಲದ) ಮೇಲೆ ಮತ್ತು ಕರಾವಳಿ 


ಎದಿ 


ಪ್ರದೇಶ ಮುಂತಾದ ಕಡೆ ಕೋಟಿಗಳನ್ನು ಕಟ್ಟುತ್ತಿದ್ದರು. 


ಬಿದಿ 


3 ಅರ್ಥಶಾಸ್ತ್ರ It 4-೪ 


ಪ್ರಾಚೀನ ಮತ್ತು ಮಧ್ಯಕಾಲೀನ ಸಂಸ್ಕೃತ ಗ್ರಂಥಗಳ 

ಅಧ್ಯಯನದಿಂದ ಕೋಟೆಗಳು, ವಿವಿಧ ಪ್ರಕಾರದ ಕೋಟಿ 

ಗಳು, ಅವುಗಳಲ್ಲಿ ಸಂಗ್ರಹಿಸಲ್ಪಡುತ್ತಿದ್ದ ಸದಾರ್ಥಗಳು, 

ವಾಸ್ತುಶಿಲ್ಪ ಶಾಸ್ತ್ರದ ಸವಿಸ್ತಾರ ವರ್ಣನೆ ಮುಂತಾದವು 

ಗಳ ಬಗ್ಗೆ ವಿಫುಲವಾಗಿ ಸಮಾಚಾರಗಳು ತಿಳಿಯಲ್ಲಡು 
೧ ) 


ತ್ರವೆ. 


ಕೌಟಲ್ಯ ನಾಲ್ಕು ಪ್ರಕಾರದ ಕೋಟಿಗಳನ್ನು 
ಪ್ರಸ್ತಾಪಿಸಿದ್ದಾನೆ. ಅವುಗಳು ಯಾವುದೆಂದರೆ... 


೧... ಔದಕ :-ನಡುಗಡ್ಡೆ ಅಥವಾ ಆಳವಾದ ಕಂದಕ 
ಗಳಂತೆ ಸುತ್ತಲೂ ಆಳವಾದ ನೀರಿನಿಂದ ಸುತ್ತು 
ವರೆಯಲ್ಪಟ್ಟ ನೀರಿನ ಕೋಟಿ. | 
ಪಾರ್ವತ :-ಜಿಟ್ಟಗಳ ನೇಲೆ ದೊಡ್ಡ ದೊಡ್ಡ 
ಕಲ್ಲು ಮತ್ತು ಬಂಡೆಗಳಿಂದ ಕಟ್ಟಿರುವುದು 
ಅಥವಾ ಭಯ ಹುಟ್ಟಿ ಸುವಂತೆ ಗುಹೆಯ ಮಾದರಿ 
ಯಲ್ಲಿರುವುದು. 

೩.  ಧಾನ್‌ವನ:-ಮರಳು ಭೂಮಿಯಲ್ಲಿ ನೀರಿಲ್ಲದೆ 
ಒಣ ಮರಳು ಮತ್ತು ಒಣ ಮಣ್ಣು ಗಳನ್ನು 
ತುಂಬಿ ಕಟ್ಟಿದ ಕೋಟಿಗಳು. 

೪. ವನ:-ಅನೇಕ ಚಿಕ್ಕಪುಟ್ಟ ಪಕ್ಷಿಗಳಿಂದ, ನೀರಿ 
ನಿಂದ ಕೂಡಿ ದಟ್ಟವಾಗಿರುವ ಅರಣ್ಯ ಕೋಟಿ 
ಗಳು. 


lo 


ಈ ನಾಲ್ಕು ಪ್ರಕಾರದ ಕೋಟಿಗಳಲ್ಲಿ ಕೌಟಲ್ಯ 
ಮೊದಲನೆಯ ಎರಡು ಅಂದರೆ ಔದಕ ಮತ್ತು ಪಾರ್ವತೆ 
ಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ. ಏಕೆಂದರೆ 
ಇವು ಅಧಿಕ ರಕ್ಷಣೆ ಕೊಡುತ್ತವೆ.? 


4 ಏಕಂ ಶತಂ ಯೋದ್ಕಯತಿ ಪ್ರಾಕಾರಸ್ಕೊ ಧನುರ್ಧರಃ | ಶತಂ ದಶ ಸಹಸ್ರಾಣಿ ತಸ್ಮಾದ್ದುರ್ಗಂ ವಿಧೀಯತೇ 1-- 


ಮನು VI] ೭೪ 
5 ಪಂಚತಂತ್ರ-11. 


ನಗಜಾನಾಂ ಸಹಸ್ರೇಣ ನ ಚ ಲಕ್ಷೇಣ ವಾಜಿನಾಮ್‌ | ತತ್ವರ್ಮ ಸಾಧ್ಯತೇ ರಾಜಾಂ ದುರ್ಗೈ ಹೈ ಕೇನ ಯದ್ರಣೆ ॥ 


6 ಶಿವತತ್ವ ರತ್ನಾಕರ V ೬.೪೬ 
7 ಅರ್ಥಶಾಸ್ತ್ರ-11 


೧೫೮ 


ಇತಿಹಾಸ ದರ್ಶನ 


ಶುಕ್ರ ನೀತಿ ಒಂಭತ್ತು ಪ್ರಕಾರದ ಕೋಟಿಗಳನ್ನು 

ನಮೂದಿಸಿದೆ. 

೧... ಐರಿಣ-ಹಳ್ಳೆಗಳು, ಮುಳ್ಳುಗಳು ಮತ್ತು ಕಲ್ಲು 
ಗಳಿಂದ ಸುತ್ತುವರೆಯಲ್ಪಟ್ಟಿ ರುವುದು. 

೨. ಪರಿಖ-ಆಳವಾದ ಕಂದಕಗಳಿಂದ ಸುತ್ತುವರೆಯ 
ಲ್ಪಟ್ಟಿರುವುದು. 

೩. ಪರಿಘ-ಇಟ್ಟಿಗೆಗಳು, ಕಲ್ಲುಗಳು ಮತ್ತು ಮಣು 
ಗಳಿಂದ ತುಂಬಿದ ಹೊರ ಗೋಡೆಗಳು. 

೪.  ವನ-ದಟ್ಟವಾದ ಅರಣ್ಯದಲ್ಲಿದ್ದು ಮುಳ್ಳು ಮರ 
ಗಳಿಂದ ಆವೃತವಾಗಿರುವುದು. 

೫. ಧನ್ವ-ಒಣ ಭೂಮಿಯಲ್ಲಿದ್ದು ನೀರಿಲ್ಲದೆ ಕೇವಲ 
ಮಣ್ಣಿನಿಂದ ಆವರಿಸಲ್ಪಟ್ಟಿ ರುವುದು, 

೬. ಜಲ್ಲಎಲ್ಲಾ ಭಾಗಗಳಲ್ಲಿಯೂ ನೀರಿನಿಂದ ಸುತ್ತು 
ವರೆಯಲ್ಪ ಟ್ಟಿ ರುವ ಕೋಟಿಗಳು. 

೭. ಗಿರಿ-ನೀರಿಲ್ಲದ ನಿರ್ಜನ ಪ್ರದೇಶದಲ್ಲಿ ಎತ್ತರವಾದ 
ಗೋಡೆಗಳಿಂದ ಕಟ್ಟಿ ರುವುದು. 

೮. ಸೈನ್ಯ-ಶಸ್ತ್ರಸನ್ನದ್ಧರಾದ ಸದ್ಭಢರಾದ ಸೈನಿಕರಿಂದ 
ರಕ್ಷಿಸಲ್ಪಟ್ಟಿರುವ ಆವರಣ. 

೯. ಸಹಾಯ-ಬಂಧುಗಳು ಮತ್ತು ಸ್ನೇಹಿತರ ಮನೆ 
ಗಳಿಂದ ಆವೃತವಾಗಿರುವುದು. 


ಮೇಲೆ ಹೇಳಿದ ಪ್ರಕಾರಗಳಲ್ಲಿ ಶುಕ್ರನು ತನ್ನ 
ಅಭಿಪ್ರಾಯವನ್ನು ಹೀಗೆ ಹೇಳುತ್ತಾನೆ-“ಸರಿಖ'ಗಿಂತ 
ಐರಿಣ ಉತ್ತಮವಾಗಿದೆ. ಇದಕ್ಕಿಂತ ಸರಿಘಾ ಉತ್ತಮ 


8 ಶುಕ್ರನೀತಿ-[1-೮೫೦-೫೫ 


ವಾದ ಕೋಟಿ, ವನ, ಪರಿಫಾಗಿಂತ ಹೆಚ್ಚು ರಕ್ಷಣೆ 
ಯನ್ನು ಕೊಡುತ್ತದೆ. ಸೈನಿಕ ಕೋಟಿ ಮತ್ತು ಸಹಾ 
ಯಕ ಕೋಟಿ ಜೇರೆ ಎಲ್ಲ್ಲಾ ಕೋಟಿಗಳಿಗಿಂತಲೂ 
ಉತ್ತಮವಾದುದು. 


ಸ್ಮ ತಿಕಾರ ಮನು ಆರು ಪ್ರಕಾರದ ಕೋಟಿ 
ಗಳನ್ನು ತಿಳಿಸಿದ್ದಾನೆ. ಅವು  ಯಾವುನೆಂದರೆ-ಧನು, 
ಮಹೀ, ಜಲ, ವೃಕ್ಷ, ಗಿರಿ ಮತ್ತು ನರದುರ್ಗ. ಇವು 
ಗಳಲ್ಲಿ ಧನುದುರ್ಗ ಒಣ ಮಣ್ಣಿನಿಂದ ಸುತ್ತುವರಿಯ 
ಲ್ಪಟ್ಟಿರುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ಇದರ ಆಕ್ರ 
ಮಣ ಅಸಾಧ್ಯ. 'ಮಹಿದುರ್ಗ ಸುತ್ತಲೂ ಸುರಂಗ 
ಗಳಿಂದ ರಕ್ಷಿತವಾಗಿರುತ್ತದೆ. ಮನು ಗಿರಿ ದುರ್ಗವನ್ನು 
ಅತ್ಯುತ್ತಮವೆಂದು ಪರಿಗಣಿಸಿದ್ದಾ ನೆ. ಏಕೆಂದರೆ ಅದನ್ನು 
ಬಹಳ ಶ್ರಮದಿಂದ ಮಾತ್ರ ವಶಪಡಿಸಿಕೊಳ್ಳಲ್ಪ 
ಸಾಧ್ಯ.'9 

ಪುರಾಣಗಳಲ್ಲಿಯೂ ಸಹ ಅನೇಕ ಪ್ರಕಾರದ 
ಕೋಟಿಗಳ ಪ್ರಸ್ತಾಸ ಮಾಡಿದ್ದಾರೆ. ವಾಯು ಪುರಾಣ 
ದಲ್ಲಿ ನಾಲ್ಕು ಪ್ರಕಾರದ, ಅಗ್ನಿ ಮತ್ತು ಮತ್ಸ್ಯ ಪುರಾಣ 
ಗಳಲ್ಲಿ ಆರು ಪ್ರಕಾರದ ಕೋಟಿಗಳ ಪ್ರಸ್ತಾಪನಿದೆ.11 
ಮಹಾಭಾರತದ ಶಾಂತಿಸರ್ವ, ವಿಷ್ಣುಧರ್ಮೊೋತ್ತರ 
ಪುರಾಣ, ನಿಷ್ಣು ಧರ್ಮಸೂತ್ರ ಮುಂತಾದವುಗಳಲ್ಲಿ ಆರು 
ಬಗೆಯ ಕೋಟಿಗಳ ಪ್ರಸ್ತಾಸನಿಡೆ.!? ಭಾಗವತ ಪುರಾಣ 
ಶಸ್ತ್ರಮರ್ಗ (ಸೈನಿಕರಿಂದ ರಕ್ಷಿತವಾದ ದುರ್ಗ)ದ ಬಗ್ಗೆ 
ತಿಳಿಸುತ್ತದೆ. ಇದರೊಂದಿಗೆ ಜಲ, ಅಗ್ನಿ ಮತ್ತು ಅನಿಲ 
ದುರ್ಗ (ನೀರು, ಅಗ್ನಿ ಮತ್ತು ಬಲವಾದ ಗಾಳಿಯಿಂದ 


ಇತಿಹಾಸ ದರ್ಶನ 


ಪರಿಖಾದೈರಿಣಂ ಶ್ರೇಷ್ಠಂ ಪರಿಘಂ ತು ತತೋವನಮ್‌ | 

ತ ತೋಧನ್ವಂ ಜನಂ ತಸ್ಮಾದ್‌ ಗಿರಿದುರ್ಗಂ ತತಃ ಸ್ಮೃತಮ್‌ | 
ಮನುಸ್ಮೃತಿ Vil ೭೦ 

ಧನದುರ್ಗಂ ಮಹೀದುರ್ಗಂ ಆಬ್‌ದುರ್ಗಂ ವಾಕ್ಚಮೇವ ವಾ! 

ಗಿರಿದುರ್ಗಂ ನೃದುರ್ಗಂ ವಾ ಸಮಾಶ್ರಿತ್ಯ ವಸೇತ್ಪುರವರ್‌ ಕ 

ಸರ್ವೇಣ ತು ಪ್ರಯತ್ನೇನ ಗಿರಿದುರ್ಗಂ ಸಮಾಶ್ರಯೇತ್‌ | 

ಏಷಾಂಹಿ ಬಾಹುಗುಣ್ಮೆ ನ ಗಿರದುರ್ಗಂ ವಿಶಿಷ್ಯತೆ | . ಮನು 111 ೭೧ 
ವಾಯು ಪುರಾಣ 181 ೧೦೮, ಅಗ್ನಿ ಪುರಾಣಂ ೨೨೭, ೪-೫, 

ಮತ್ತ $ ಪುರಾಣ-೨೧೬, ೬.೭, 
ಮಹಾಭಾರತ- -ಶಾಂತಿಪರ್ವ-೫೬. 4೫ 
ವಿಷ್ಣುಧರ್ಮೋತ್ತರ ಪುರಾಣ 1[| ೨೦-೬೯ 
ವಿಷ್ಣು ಧರ್ಮಸೂತ್ರ ಪ 


೧೫೯ 


ಆವೃತ್ತವಾದ ಕೋಟಿಗಳು) ಗಳನ್ನು ತಿಳಿಸುತ್ತದೆ.13 
ನರದುರ್ಗವೇ ಅತ್ಯುತ್ತಮವೆಂದು ಮಹಾಭಾರತ ತಿಳಿಸು 
ತೃದೆ.14 


ಹನ್ನೆರಡನೇ ಶತಮಾನದ ಮೂರನೇ ಚಾಲುಕ್ಯ 
ಸೋಮೇಶ್ವರನ ಅಭಿಲಸಿತಾರ್ಥ ಚಿಂತಾಮಣಿ ಮತ್ತು 
ಹದಿನೇಳನೇ ಶತಮಾನದ ಕೆಳದಿಯ ಬಸವರಾಜನ ಶಿವ 
ತತ್ವ ರತ್ತಾಕರದ ಅಧ್ಯಯನ ಸಾಕಷ್ಟು ನಡೆಸಿ ಒಂಭತ್ತು 
ಪ್ರಕಾರದ ಕೋಟಿಗಳನ್ನು ನಮೂದಿಸಿದ್ದಾರೆ.'5 


೧... ಜಲದುರ್ಗ :-ಆಳವಾದ ನೀರಿನಿಂದ ಆವರಿಸ 


ಲ್ಪಟ್ಟಿರುವುದು. 
೨. ಗಿರಿದುರ್ಗ :_ ದುರ್ಗಮವಾದ ಬೆಟ್ಟವ ಮೇಟಿ 
ಕಟ್ಟಿ ಸುತ್ತಲು ನೀರಿನಿಂದ ಆವೃತವಾಗಿರುವುದು. 
೩... ಪಾಷಾಣದುರ್ಗ :-ಬಂಡೆಗಳಿಂದ ರಚಿಸಿರುವುದು. 


೪.  ಇಷ್ಟಕದುರ :-(1staka) ಇಟ್ಟಿಗೆಗಳಿಂದ ಕಟ್ಟ, 
ಸುಣ್ಣ ಬಣ್ಣ ಬಳಿದು ಅಗಲವಾದ ಮತ್ತು ಆಳ 
ವಾದ ಕಂದಕಗಳಿಂದ ಸುತ್ತುವರಿಯಲ್ಪಟ್ಟಿರು 
ವುದು. 

೫... ಮೃತ್ರಿಕಾಮಯಮ್‌ :-ಮಣ್ಣಿನಿಂದ 
ವುದು. 

೬. ವನದುರ್ಗ :-ದಟ್ಟವಾದ ಮುಳ್ಳು ಮರಗಳಿಂದ 
ಆವರಿಸಲ್ಪಟ್ಟಿ ರುವುದು. 


ಕಟ್ಟರು 


೭... ಮಂದುರ್ಗ :-ಕೋಟಿಯೊಳಗೆ ಸಾಕಷ್ಟು ನೀರನ್ನು 
ಸಂಗ್ರಹಿಸಿ ಮರುಭೂಮಿಯಲ್ಲಿ ಕಟ್ಟಿರುವುದು. 


೮. ದಾರುಮಯ ದುರ್ಗ :-ಮರ ಮತ್ತು ಬಂಬು 
ಗಳಿಂದ ತಯಾರಿಸಿರುವುದು. 


13 ಶ್ರೀಮದ್‌ಭಾಗವತಂ X ೫೯.೩ 
ಗಿರಿದುರ್ಗಂ ಶಸ್ತ್ರಹುರ್ಗಂ ಜಲರನ್ಯಾನಿಲ ಜುರ್ಗಂ 


14 ಮಹಾಭಾರತ, ಶಾಂತಿ ಪರ್ವ ೫೬.೩೫ 


15 ಶಿವತತ್ವರತ್ನಾಕರ Vi- ೫೬.೬೦ 
ಮನುಸ್ಮೃತಿ ೫11 ೭೫ 
16 ಸಾಮ್ರಾಜ್ಯಲಕ್ಷ್ಮಿಪೀಠಿಕಾ ಪಾಬಾಲ ತಿತ್ಲಿ 


೧೬೦ 


೯. ನರದುರ್ಗ :-ಸುತ್ತಲೂ ಶಸ್ತ್ರಸಜ್ಞಿತರಾದ ಯೋಧ 
ರಿಂದ ರಕ್ಷಿತವಾಗಿರುವುದು. 


ಆಕಾಶ ಭೈರವಕಲ್ಪ ಎಂಬ ಶೈವ ತಂತ್ರದ ಭಾಗ 
ವಾದ “ಸಾಮ್ರಾಜ್ಯ ಲಕ್ಷ್ಮಿ ಏೀಶಿಕಾ” ಎಂದು ಕರೆಯ 
ಲ್ಪಡುವ ಗ್ರಂಥ ಚಕ್ರವರ್ತಿಗಳ ಕೆಲಸ ಕಾರ್ಯಗಳನ್ನು 
ನಿವರಿಸುತ್ತದ, ಮತ್ತು ಕೋಟಿ ಅವುಗಳ ರಕ್ಷಣಾ 
ಕಾರ್ಯವನ್ನು ಸಹ ನಿವರಿಸುತ್ತದೆ.16 ವಾಸ್ತವವಾಗಿ 
ಈ ಗ್ರಂಥ ಕೋಟಿಗಳ ನಿನಿಧ ಪ್ರಕಾರಗಳು ಮತ್ತು 
ಅವುಗಳ ಹೆಚ್ಚಿನ ವಿವರಣೆಯನ್ನು ಕೊಡುತ್ತದೆ. ರಾಜರ 
ಮತ್ತು ಚಿಕ್ಕ ಸಂಸ್ಥಾನದ ಮುಖ್ಯಸ್ಥರ ಅತಿ ಹೆಚ್ಚಿನ 
ಬಲ ಈ ಕೋಟಿಗಳೇ ಎಂದು ಈ ತಂತ್ರಗಳು ತಿಳಿಸು 
ತ್ತವೆ. ಕೋಟಿಯಿಂದ ರಕ್ಷಿತವಾಗಿಲ್ಲದ ಪಟ್ಟಣಗಳನ್ನು 
ಶತ್ರುಗಳು ಬಹು ಸುಲಭವಾಗಿ ಸ್ವಾಧೀನಪಡಿಸಿಕೊಳ್ಳ 
ಬಲ್ಲರು. ಆದ್ದರಿಂದ ಆಳುವವರು ಅತ್ಯವಶ್ಯಕವಾಗಿ 
ಕೋಟಿಗಳನ್ನು ಕಟ್ಟಬೇಕು. 


ಎಂಟು ಪ್ರಕಾರದ ಕೋಟಿಗಳು ನಮೂದಿಸ 
ಲ್ಪಟ್ಟವೆಗಿರಿದುರ್ಗ, ವನದುರ್ಗ, ಗಹ್ವರದುರ್ಗ, 
ಜಲದುರ್ಗ, ಕರ್ದಮದುರ್ಗ, ಮಿಶ್ರದುರ್ಗ, ನರದುರ್ಗ 
ಮತ್ತು ಕಾಷ್ಮದುರ್ಗ. ಎತ್ತರವಾದ ಬೆಟ್ಟದ ಮೇಲೆ 
ಅಗಲವಾದ, ಅಗವ್ಯುವಾದ, ಅವ್ಯಾಹತವಾಗಿ ನೀರಿನಿಂದ 
ಕೂಡಿದ, ಕಡಿದಾದ ಬಂಡೆಗಳನ್ನು ಹೊಂದಿದ ಮತ್ತು 
ಇಳಕಲಾದ ಮೇಲೆ ಮತ್ತು ಕೆಳಗೆ ಅನೇಕ ಪ್ರಾಕಾರ 
ಗಳಿಂದ ಸುತ್ತುವರೆಯಲ್ಪಟ್ಟರುವ, ಸುಲಭವಾಗಿ ಹತ್ತಲು 
ಅಸಾಧ್ಯವಾಗಿರುವ ಪಟ್ಟಣವನ್ನು ಗಿರಿದುರ್ಗ ಎಂದು 
ಹೇಳುತ್ತಾರೆ ಎಂದು ಗ್ರಂಥಗಳಲ್ಲಿ ವರ್ಣಿಸಿದ್ದಾರೆ. ಈ 
ಗಿರಿದುರ್ಗದಲ್ಲಿಯೂ ಎಂಟು ಪ್ರಕಾರಗಳಿವೆ ಎಂದು 
ಗೆಣಿಸಿದ್ದಾರಿ 


ಇತಿಹಾಸ ದರ್ಶನ 


೧. ಭದ್ರಮ್‌--ಎತ್ತರವಾದ, ವೃತ್ತಾಕಾರದ, ಹೊರ 
ಮೇಲ್ಮೈಸುತ್ತಲೂ ಥಳಕಿನಿಂದ ಕೂಡಿ, ಸಾಕಷ್ಟು 
ಗುಹೆಗಳು ಮತ್ತು ಪಥಿಕಾಶ್ರಮಗಳನ್ನು 
ಹೊಂದಿದ್ದು, ಸಂಪೂರ್ಣ ನೀರಿದ್ದು ಒಂದೇ 
ಒಂದು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರುತ್ತದೆ. 


೨. ಅತಿಭದ್ರಮ್‌ :-- ನೆಲದಿಂದ ಮೇಲಿನವರೆಗೂ 
ವರ್ಗಾಕಾರದಲ್ಲಿದ್ದು ಅತಿ ಎತ್ತರವಾದ ಅಗಲ 
ವಾದ ಗುಹೆಗಳು ಮತ್ತು ನೀರಿನಿಂದ ಆವರಿಸ 
ಲ್ಹಟ್ಟಿರುತ್ತದೆ. 


13 


ಚಂದ್ರ-ತಳದಲ್ಲಿ ದಂಡಾಕಾರದ, ಅತಿ ಅಗಲ 
ವಾದ, ತುದಿ ಚಂದ್ರನ ಆಕಾರದಲ್ಲಿದ್ದು ಬಹಳ 
ವಾದ ನೀರಿನಿಂದ ಕೂಡಿದ್ದು, ದೇವತೆಗಳಿಗೂ 
ಸಹ ಅಗಮ್ಮವಾಗಿರುತ್ತ ಜೆ. 


೫.  ನಾಭ--ತಳೆದಲ್ಲಿ ಸಂಕೀರ್ಣವಾಗಿದ್ದು, ತುದಿಯಲ್ಲಿ 
ಅಗಲವಾಗಿದ್ದು ಕ್ರಮವಾಗಿ ಹೆಚ್ಚುತ್ತಿದ್ದು 
ಕಮಲದ ಬೀಜದ ಸಿಂಬಿಯ ಆಕಾರದಲ್ಲಿರುತ್ತದೆ. 


೬. ಸುನಾಭ- ತಳದಲ್ಲಿ ಅಗಲವಾಗಿದ್ದು ಮೇಲೆ 
ಹೋಗುತ್ತಾ ಹೋಗುತ್ತ ಚಿಕ್ಕದಾಗಿ ತುದಿಯಲ್ಲಿ 
ಕೆರಿದಾಗಿರುತ್ತೆವೆ 


೭.  ರುಚಿರಮ್‌ ಸೋಪಾನ ಮಾರ್ಗದ ಮೆಟ್ಟಲು 
ಗಳ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 
ಅಗಲವಾಗುತ್ತಿದ್ದು ಉಪ್ಪರಿಗೆಯಂತಿರುತ್ತದೆ 
ಮತ್ತು ಹೆಚ್ಚು ನೀರಿನಿಂದ ಕೂಡಿರುತ್ತದೆ. 


ಲ. ವರ್ಧಮಾನಮ್‌ಮೃದಂಗ ಅಥವಾ ಮದ್ದ 
ಲೆಯ ಆಕಾರದಲ್ಲಿ ಇರುತ್ತದೆ. 


ಇದೇ ಗ್ರಂಥದಲ್ಲಿ ರಾಜರು ಕಟ್ಟದೆ ಬಿಟ್ಟುಬಿಡು 
ವಂತಹ ಕೋಟಿಗಳ ಪಟ್ಟಿಯನ್ನೇ ಕೊಟ್ಟಿದ್ದಾ ರೆ 


ಸೂಚಿಮುಖಮ್‌--ಸೂಜಿಗಳ ಆಕಾರದಲ್ಲಿರುವ 
ತ್ತದೆ. ಕೇರು ಮೊರದ ಆಕಾರದಲ್ಲಿ, ಚಕ್ರದಂತೆ, ಮಧ್ಯ 
ದನಿ ತುಂಡಾದಂತೆ ಅಥವಾ ಸೀಳಿದಂತೆ ಇರುವ ಅತಿ 
ವಕ್ರವಾದ್ಕ ದಂಡಾಕಾರದ, ಮೇಲಿನಂತೆ ಇರುವ ಕೋಟಿ 
ವಾಸಿಸಲು ಯೋಗ್ಯವಲ್ಲ. 


ಇದೇ ರೀತಿ "ಸಾಮ್ರಾಜ್ಯ ಲಕ್ಷ್ಮಿ ಬೀಠಿಕಾ' ವನ 
ದುರ್ಗ, ಗಹ್ವರದುರ್ಗ ಇತ್ಯಾದಿಗಳನ್ನು ವರ್ಣಿಸಿದೆ. 


ವನದುರ್ಗ ಅಂದರೆ ದಟ್ಟವಾದ ಮುಳ್ಳು ಮರ 
ಗಳು, ಪೊಡೆಗಳು ಮತ್ತು ಬಳ್ಳಿ ಗಳಿಂದ ಅರಣ್ಯದಲ್ಲಿ 
ಕಟ್ಟಿರುವ ಕೋಟಿ. ರಹಸ್ಯಮಾರ್ಗಗಳು, ಅಗಮ್ಯ 
ಪ್ರದೇಶಗಳು, ಸೂರ್ಯನ ಕಿರಣಗಳೂ ಸಹ ಅಲ್ಲಿ 
ಪ್ರವೇಶಿಸಲಾರವು. ಸಿಂಹ, ಹುಲಿ ಮುಂತಾದ ವನ್ಯ 
ಪ್ರಾಣಿಗಳು ವಾಸಿಸುತ್ತಿದ್ದು ಭಯೋತ್ಪಾದಕವಾಗಿರು 
ವಂತಹ ಕೋಟಿಗಳು. ಪುಲಿಂದ, ಪುಲ್ಕಸ, ಮ್ಲೇಚ್ಛ, 
ಶಬರ ಮುಂತಾದ ಪಂಗಡಗಳವರಿಂದ ಕಟ್ಟಲ್ಪಟ್ಟಿತು. 
ಸುತ್ತಲು ಅತಿ ಆಳವಾವ ಸಂಪೂರ್ಣ ನೀರಿನ ದೊಡ್ಡ 
ಸರೋವರಗಳು ಇರುತ್ತಿದ್ದವು. 


ಗಹ್ವರದುರ್ಗ ನಗರವನ್ನು ರಕ್ಷಿಸುತ್ತದೆ. ಇದು 
ಸಮತಟ್ಟಿಲ್ಲದ ಕೇವಲ ಕಲ್ಲುಬಂಡೆಗಳೇ ಇರುವ 
ಭೂಮಿಯ ಮೇಲೆ ಕಟ್ಟಿರುತ್ತವೆ. ಗನಿ ಮತ್ತು ಗುಹೆ 
ಗಳಂತಿರುತ್ತಜೆ. ಸುತ್ತಲು ಎಲ್ಲ ಕಡೆ ಜೊಡ್ಡ ಮತ್ತು 
ಚಿಕ್ಕ ಕಲ್ಲುಗಳಿರುತ್ತೆದೆ. ಹತ್ತಿರದಲ್ಲಿ ವಾಸ ಮಾಡುವನ 
ರಿಗೇ ಅದು ಅಗೋಚರವಾಗಿರುತ್ತದೆ. ಸಾಕಷ್ಟು ಮರ 
(ಸೌದೆ), ಹುಲ್ಲು ಮತ್ತು ನೀರು ಇರುತ್ತದೆ. ನೀರಿನ 
ಮಥ್ಯೆ ದ್ವೀಪದಂತೆ ಜಲದುರ್ಗ ಕಟ್ಟಲ್ಪಟ್ಟರುತ್ತದೆ. 
ಸುತ್ತಲು ಕೆಸರು ತುಂಬಿದ್ದು, ಜಾರುವ ಕೆಸರಿನ ಮಧ್ಯೆ 
ಮುಚ್ಚಿ ಹೋಗಿರುವ ಕೋಟಿ "ಸಂಕದುರ್ಗ'. ಮಿಶ್ರ 
ದುರ್ಗ ಬೆಟ್ಟದ ಮೇಲೆ ಸಟ್ಟಲ್ಪಟ್ಟಿರುತ್ತದೆ. ಅಥವಾ 
ಕಾಡಿನಲ್ಲಿ ಮತ್ತು ಸುತ್ತಲು ಎಲ್ಲಾ ಕಡೆ ಜವಳು 
ಭೂಮಿ ಇದ್ದರೆ ಅದಕ್ಕೆ ಮಿಶ್ರದುರ್ಗ ಎಂದು ಕರೆಯು 
ತ್ತಾರೆ ನರದುರ್ಗ ಸುತ್ತಲೂ ನಿವಿಧ ಪ್ರಕಾರದ ಶಸ್ತ್ರ 
ಗಳಿಂದ ಸುಸಜ್ಜಿತರಾದ ಸೈನಿಕ ಯೋದ್ಧರಿಂದ ರಕ್ಷಿಸ 
ಲ್ಪಡುತ್ತಜೆ. ಕೋಷ್ಠದುರ್ಗ ಎತ್ತರವಾದ ಪ್ರಾಕಾರ 
ಗಳನ್ನು ಹೊಂದಿರುತ್ತದೆ. ಸುತ್ತಲೂ ಸುರಂಗಗಳು 
ಅನೇಕ ರೀತಿಯ ಪದಾರ್ಥಗಳು, ಆಯುಧಗಳು, ಕಟ್ಟಿಗೆ 


೧೬೧ 


ಗಳು, ನೀರು ಮುಂತಾದವುಗಳು ಇರುತ್ತವೆ. 
ಪ್ರಾ ಕಾರಗಳ ಸಂಖ್ಯೆ ಮತ್ತು 
FAP, ವೇದಸ್ರ, 

ವರ್ತುಲ, ಸಂಚಕೋಣ, ಷಟ್‌ಕೋಣ, ಅಷ್ಟಾಶ್ರ, 
ಪದ್ಮಸನ್ನಿಭ ಎಂದು ಕೋಷ್ಕ ದುರ್ಗದ ಎಂಟು ಪ್ರಕಾ 
ರದ ನಿವರಣೆಗಳೂ ಇವೆ. 


ಆಿಕಾರೆ, 
ಅವುಗಳ ಉದ್ದ -ಅಗಲ 
ವರ್ತುಲ ದೀರ್ಥ 


ಮೇಲಿನ ಎಲ್ಲಾ ಗ್ರಂಥಗಳು ಕೋಟಿಯಲ್ಲಿ ಇಡ 
ಬಹಸಿದಾದ ಪದಾರ್ಥಗಳ ಸೂಚಿಯನ್ನು ತಿಳಿಸುತ್ತವೆ" 
ಶತ್ರುಗಳು ಧಾಳಿಮಾಡಿದಾಗ ಅಂತಹ ಆಸತ್ರಿನ ಸಮಯ 
ದಲ್ಲಿ ಕೋಟಿಗಳು ತನ್ನಲ್ಲಿ ಎಲ್ಲವನ್ನು ಅಡಗಿಸಿಕೊಳ್ಳು 
ವಂತಿರಬೇಕು. ಎಲ್ಲರೀತಿಯ ಶಸ್ತ್ರಗಳು, ಕಲ್ಲುಗಳು, 
ಮರಳು, ಪಾತ್ರೆಗಳು, ಔಷಧಗಳು, ಮೇಪು, ಕಟ್ಟಿಗೆ 
ಗಳು, ಜಿಲ್ಲ, ತುಪ್ಪ ರ ಜೇನುತುಪ್ಪ » ಎಲ್ಲ ರೀತಿಯ ಎಣ್ಣೆ 
ಗಳನ್ನು ಸಂಗ್ರ ಹನಿಡಬೇಕು. ಹ ಎಲ್ಲಾ ಧಾನ್ಯ 
ಗಳು, ಹಾಲ್ಕು ಬೆಣ್ಣೆ, ಮೊಸರು ಮುಿತಾದತ್ರಿಗಳನ್ನಾ 
ಶೇಖರಿಸಿಟ್ಟ ರಜೇಕು. ಕೋಟಿಯ ಬಾಗಿಲು ಗುಪ್ತ 
ಸ್ಕಾ ನಡಲ್ಲಿರಬೇಕು ಮತ್ತು ಅನೇಕ ವಿಧದ ಯಂತ್ರ 
: ಗಳನ್ನು ಮತ್ತು ಆಯುಧಗಳನ್ನೂ ಸಹ ಕೋಟಿಯಲ್ಲಿ 
ಶೇಖರಿಸಿಟ್ಟ ರಬೇಕು.1? “ಸಾಮ್ರಾಜ್ಯಲಕ್ಷ್ಮಿ ಪೀಠಿಕಾ? 
ಗ್ರಂಥದಲ್ಲಿ ಹೇಳಿರುವ ಕೋಷ್ಕದುರ್ಗ ಸಹ ಒಂದೆ 
ಸಂಗ್ರಹ ಕೋಟಿ. ಅದು ಪ್ರತ್ಯೇಕವಾಗಿ ಹೇ 
ಆಯುಧಗಳು, ಮೇವು, ಸಿಪಾಯಿಗಳು ಮುಂತಾದವು 
ಗಳನ್ನು ಮುಂದಾಗಿ ಶೇಖರಿಸುವುದಕ್ಕಾಗಿಯೇ ಇರುವ 
ಕೋಟಿ. ಕೋಟಿಯ ಗೋಡೆಗಳು, ಬುರುಜುಗಳು, 
ಕಂದಕಗಳು, ಕಂಭಗಳು, ಸರೋವರಗಳು ಮುಂತಾದವು 
ಗಳನ್ನು ರಚಿಸುವ ವಿಧಾನವನ್ನು ಕೌಟಲ್ಯ ಸೂಚಿಸು 
ತ್ತಾನೆ! 


17 ಶಿನತತ್ವ ರತ್ನಾಕರ ೪ ೬ 
18 ಅರ್ಥಶಾಸ್ತ್ರ 114 


೧೬೨ 


ಹೆನ್ನೆರಡು ಪ್ರಕಾರದ ಕೋಟಿಗಳು ಮತ್ತು ಅವು 
ಗಳೆ ವಿನ್ಯಾಸ ಕೌಶಲಗಳ ವಿವರಣೆ ವಿಶ್ವಕರ್ಮ ವಾಸ್ತು 
ಶಾಸ್ತ್ರಮ್‌ ಗ್ರಂಥದ ವಿಸ್ತಾರವಾದ ಅಧ್ಯಾಯದಲ್ಲಿ 
(ಅಧ್ಯಾಯ 10) ಅಡಗಿದೆ. 


ಕೆಳದಿಯ ಮುಖ್ಯಸ್ಥ ರಾದ ಚೌಡಪ ನೈನಾಯಕ 
ಮತ್ತು ಶಿವಪ್ಸನಾಯಕರು ತಮ್ಮ ಆಧಿಪತ್ಯದ “ಸಮಯ 
ದಲ್ಲಿ ಗಿರಿಕೋಟಿ, ನೆಲಕೋಟಿ, ಕಂ ಕರದ ಕೋಟಿ 
ಮುಂತಾದ ಅನೇಕ ಕೋಟಿಗಳನ್ನು ಕಟ್ಟಿದ್ದರು. 
ರಾಜರು ಮತ್ತು ಮುಖ್ಯ ಖ್ಯಸ್ಸು ರುಗಳು ಶತೃ ಗಳ ಟಿ 
ಗಳನ್ನು ವಶಸಡಿಸಿಕೊಂಡಾಗ ಕೋಟಿ- NN 
ಸಪ್ತಾಂಗ ಹರಣ ಮುಂತಾದ ಬಿರುದು ಬಾವಲಿಗಳನ್ನು 


ಕೊಟ್ಟು ಅವರನ್ನು ಸನ್ಮಾನಿಸಲಾಗುತ್ತಿತ್ತು. ಸಂಸ್ಕೃತ 
ಗ್ರಂಥಗಳಲ್ಲಿ ಹೇಳಿರುವ ಕೋಟಿ ಮತ್ತು ದುರ್ಗಗಳ 
ವಿಷಯ ಬಹಳ ಕುತೂಹಲಕಾರಿಯಾಗಿದೆ. ಪಂಗಡದ 


ಮುಖ್ಯಸ್ಥ ಸರುಗಳು ತಮ ನ್ನು ಮತ್ತು ತಮ್ಮ ಸಂಪ 
ತ್ರನ್ನೂ ಕಾಪಾಡಿಕೊಳ್ಳಲು ಐರಿಣ, ಮೃತ್ತಿ ಟಸ್‌ 
ಮಹೀನುಯ, ದಾರುಮಯ ಮುಂತಾದ ಕೋಟಿ 
ಗಳನ್ನು ಕಟ್ಟಿ ದ್ದ ರು. 


ಕರ್ನಾಟಕದ ನಕ್ಷೆಯಲ್ಲಿ ಅನೇಕ ಕೋಟಿಗಳನ್ನು 
ಗುರ್ತಿಸಿದ್ದಾರೆ. ಚರಿತ್ರೆ ಮತ್ತು ರಾಜಕೀಯ ವಿಜ್ಞಾನದ 
ನಿದ್ಯಾರ್ಥಿಗಳಿಗೆ ಈ ಪ್ರಾಚೀನ ಸ್ಮಾರಕಗಳನ್ನು ಪರಿ 
ಶೋಧಿಸಲು, 


ಪ್ರಾಚೀನ ಸಂಸ್ಕೃತ ಗ್ರಂಥಗಳಲ್ಲಿ ವರ್ಣಿ 
ಸಿರುವ ಕೋಟೆಗಳನ್ನು 
ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು 


ಗುರುತಿಸಲು ಮತ್ತು ಅವುಗಳ 
ಸಂಗ್ರಹಿಸಲತಿ 
ಅಭಿರುಚಿ ಹುಟ್ಟುತ್ತ ಡೆ. 


ಲ 


ಇತಿಹಾಸ ದರ್ಶನ 


